ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲದ ಪ್ರಶ ಸಂಖ್ಯ: | 2049 
ಸದಸ್ಯರ ಹೆಸರು: ಶ್ರೀಮತಿ ಎಸ್‌. ವೀಣಾ ಅಚ್ಛೆಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ: 24-03-2021 
ಉತ್ತರಿಸುವ ಸಚಿವರು: ಕಂದಾಯ ಸಚಿವರು. 
ಪ್ರ. ಪ್ರಶ್ನೆ ವಿವರ 


ಸಲ. 


ಅ) |ಕೂಡಗು ಜಿಲ್ಲೆಯಲ್ಲಿ ಯರವ 
ಸಮುದಾಯಕ್ಕೆ ಈ ಹಿಂದೆ ಫರ್ನಾಟಕ ಅನುಸೂಚಿತ ಜಾತಿಗಳು ಅನುಸೂಚಿತ 
ನೀಡುತಿದಂತ ಅ ನಂದರೆ ಬುಡಕಟ್ಟುಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳ 
ಹೆಸರುಗಳನ್ನು ಪ್ರಮಾಣ ಪತ್ರ! (ನೇಮಕಾತಿ ಮುಂತಾದವುಗಳ ಮೀಸಲಾತಿ) ಅಧಿನಿಯಮ, 
ಗ ಕ ಸ 1990 ರನ್ವಯ ಕೇಂದ್ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ 8C- 
ಧಾ ಮ ಮ 10616/34/76-SCTY ದಿನಾಂಕ: 2707197 ರಲ್ಲಿ 
ನೀಡುತಿರುವುದರಿಂದ ಹೊರಡಿಸಲಾದ ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಗಳ 
ಸಮುದಾಯದ ಮೂಲಕಿ ಕಂಟಕ | ಜಾತಿ ಪಟ್ಟಿಯಲ್ಲಿರುವ ಹೆಸರುಗಳನ್ನು ನಾಡಕಛೇರಿ 
ಎದುರಾಗಿರುವುದು ಸರ್ಕಾರದ | ತಂತ್ರಾಂಶದಲ್ಲಿ ಅಳವಡಿಸಿ, ಸದರಿ ಪಟ್ಟಿಯಲ್ಲಿರುವ 
ಗಮನಕ್ಕೆ ಬಂದಿದೆಯೇ: ಜನಾಂಗದವರಿಗೆ ನಿಯಮಾನುಸಾರ ಜಾತಿ ಪ್ರಮಾಣ 


ಆ) | ಬಂದಿದಲ್ಲಿ ಈ ಹಿಂದಿನಂತೆ | ಪತ್ರವನ್ನು ನಾಡಕಛೇರಿ ಮೂಲಕ ವಿತರಿಸಲಾಗುತ್ತಿದೆ. ಸದರಿ 
ಪಡಿ ವು Lud ಪ ಪರಿಶಿಷ್ಟ ಪಂಗಡ ಜಾತಿಗಳ ಪಟ್ಟಿಯಲ್ಲಿ ಯರವ ಜಾತಿಯ 
ಆನ ಭಿ ಕ: ಖಾಣಾ ಹಲ | ಹೆಸರನ್ನು ಮಾತ್ರ ನಮೂದಿಸಿದ್ದು, ಸದರಿ ಜಾತಿಯ ಹೆಸರಿನ 
ದಾಖಲಾತಿಗಳನ್ನು ನೀಡಲು | ಜಾತಿ ಪ್ರಮಾಣ ಪತ್ರವನ್ನು ವಿತರಿಸಲಾಗುತ್ತಿದೆ. 
ಕೂಡಲೇ ಕ್ರಮ 
ಕೈಗೊಳ್ಳಲಾಗುವುದೇ? ಕೇಂದ್ರ ಸರ್ಕಾರದ ಅಧಿಸೂಚನೆ ಸ೦ಖ್ಯೆ BC-10616/34/76- 
5CT-V ದಿನಾಂಕ: 27.07.1977 ರಲ್ಲಿ ಹೊರಡಿಸಲಾದ ಪರಿಶಿಷ್ಟ 
ಪಂಗಡಗಳ ಜಾತಿ ಪಟ್ಟಿಯಲ್ಲಿ ಪ೦ಜರಿ ಯರವ ಮತ್ತು ಪಣಿ 
ಯರವ ಜಾತಿಗಳ ಹೆಸರುಗಳು ನಮೂದಾಗದೇ 
ಇರುವುದರಿಂದ, ಪ೦ಜರಿ ಯರವ ಮತ್ತು ಪಣಿ ಯರವ ಎಂದು 
ಜಾತಿ ಪ್ರಮಾಣ ಪತ್ರದಲ್ಲಿ ನಮೂದಿಸಿ, ಪ್ರಮಾಣ ಪತ್ರವನ್ನು 
ವಿತರಿಸಲು ಅವಕಾಶವಿರುವುದಿಲ್ಲ. 


ಸಂಖ್ಯೆ: ಕಂಇ 17 ಎಜಿಎಸ್‌ 2021 ಕ್‌ 


eR ಎಡಿ AN 
ಸ್‌ 


ಕಂದಾಯ ಸಚಿವರು 


